R . NI, No. KARBIL / 2001 / 47147 

POSTAL REGISTRATION 
No. RNP /KA / BGS /2202 / 2014 -16 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಫೆಬ್ರವರಿ ೬ , ೨೦೧೪ ( ಮಾಘ ೧೭, ಶಕ ವರ್ಷ ೧೯೩೫) 
Bangalore , Thursday , February 6 , 2014 (Magha 17 , Shaka Varsha 1935 ) 


ಸಂಚಿಕೆ ೬ 
Issue 6 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 
No. HCE 204/2000 , Bangalore , Dated : 07th November, 2013. 


In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules , 1973 as amended from time to time, Hon ble the Chief Justice is pleased to 
select and appoint the following District Judges to the post mentioned against their names with immediate effect vide Notification No. 
GOB-(1) 1/ 2013 dated 06 -11- 2013 : 


SI.No . 


Name & Present Charge held 
Sri. B . A. Patil, 
Registrar (Recruitment), 
High Court of Karnataka , Bangalore . 
Sri . H . P . Sandesh , 
Registrar ( Infrastructure & Maintenance ), 
High Court of Karnataka , Bangalore . 
Sri . K . Natarajan , 
Registrar ( Statistics & Review ), 
High Court of Karnataka , Bangalore . 
Sri. S . Y .Irannavar, 
District & Sessions Judge , 
Chikkaballapura . 
Sri. K .S . Bilagi, 
XXV Addl City Civil & Sessions Judge, 
Bangalore City . 
Sri . Ramachandra D . Huddar, 
II Addl. District & Sessions Judge , 
Hassan . 


Appointed as 
Registrar General , 
High Court of Karnataka , Bangalore . 

(Vacant Post) 
Registrar (Administration ), 
High Court of Karnataka , Bangalore . 
(VacantPost) 
Registrar (Recruitment), 
High Court of Karnataka, Bangalore. 
( Vice Sri. B . A .Patil - transferred ) 
Registrar (Vigilance), 
High Court of Karnataka, Bangalore. 
( Vice Sri. John Michael Cunha - transferred ) 
Registrar ( Infrastructure & Maintenance ), 
High Court of Karnataka, Bangalore. 
(Vice Sri. H . P .Sandesh – transferred ) 
Registrar (Statistics & Review ), 
High Court of Karnataka , Bangalore. 
(Vice Sri. K .Natarajan - transferred ) 


6 


. 


K . B . Changappa, 

Registrar General I/ c, 
High Court of Karnataka, Bangalore . 


P . R . 663 


೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೨ 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ282 ರೇಸೇವಿ 2012, ಬೆಂಗಳೂರು, ದಿನಾಂಕ : 21ನೇ ನವೆಂಬರ್ , 2013. 


ಶ್ರೀ ಹೆಚ್ . ಆರ್. ಪ್ರಭಾಕರ್, ರೇಷ್ಮೆ ಉಪ ನಿರ್ದೇಶಕರು ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ತೋಇ 282 ರೇಸೇವಿ 2012 , 
ದಿನಾಂಕ: 01 - 01 - 2013ರಲ್ಲಿ ರೇಷ್ಮೆ ಜಂಟಿ ನಿರ್ದೇಶಕರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32 ರಡಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಲಾಗಿದೆ. ಪ್ರಸ್ತುತ, ಸದರಿಯವರಿಗೆ ದಿನಾಂಕ 01 - 02 - 2013 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ 
(ಬಡ್ತಿ, ವೇತನ ಮತ್ತು ಪಿಂಚಣಿಗಳ ಕ್ರಮಬದ್ಧತೆ.) ನಿಯಮಗಳು , 1978ರ ನಿಯಮ 2( 3) ರನ್ವಯ ರೇಷ್ಮೆ ಜಂಟಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಬಿ . ವಿಜಯಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 664 

ತೋಟಗಾರಿಕೆ ಇಲಾಖೆ (ರೇಷೆ). 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಿಡಿ 187 ಎಸ್ ಎಸ್ ಎಂ 2013, ಬೆಂಗಳೂರು, ದಿನಾಂಕ : 31ನೇ ಅಕ್ಟೋಬರ್, 2013. 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಉಪ ನಿರ್ದೇಶಕ ವೃಂದದ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ .40050 -56550ರ ವೇತನ ಶ್ರೇಣಿಯ ಜಂಟಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರ. ಸಂ . 


ಉಪ ನಿರ್ದೇಶಕರ ಹೆಸರು ಮತ್ತು ವಿಳಾಸ 

ಜಂಟಿ ನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿ, 
ಶ್ರೀಮತಿ/ಶ್ರೀಯುತರು 

ನೇಮಿಸಿರುವ ಹುದ್ದೆ 
ಬಿ . ಬಿ . ಕುಲಕರ್ಣಿ, 

ಮುಖ್ಯ ಯೋಜನಾಧಿಕಾರಿ , ಜಿಲ್ಲಾ ಪಂಚಾಯತ್, ಕೊಪ್ಪಳ 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ( ಖಾಲಿ ಹುದ್ದೆ) 
ದೇವದುರ್ಗ , ರಾಯಚೂರು ಜಿಲ್ಲೆ. 
ಆರ್. ಐ .ಕುಲಕರ್ಣಿ, 

ಮುಖ್ಯ ಯೋಜನಾಧಿಕಾರಿ , ಜಿಲ್ಲಾ ಪಂಚಾಯತ್, ಕೋಲಾರ 
ಉಪ ನಿರ್ದೇಶಕರು, ಅರಣ್ಯ ಇಲಾಖೆ, ಬೆಂಗಳೂರು. ( ಖಾಲಿ ಹುದ್ದೆ) 
ಕೆ.ಎಲ್. ಸುಬ್ರಮಣ್ಯ, 

ಮುಖ್ಯ ಯೋಜನಾಧಿಕಾರಿ , ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಜಿಲ್ಲೆ, 
ಕಾರ್ಯದರ್ಶಿ , ಜಿಲ್ಲಾ ಪಂಚಾಯತ್, ಶಿವಮೊಗ್ಗ. ಕಾರವಾರ ( ಖಾಲಿ ಹುದ್ದೆ) 
ಎನ್. ಎಸ್.ನಾಗಶೆಟ್ಟಿ , 

ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್, ಬೆಳಗಾಂ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಧಾರವಾಡ. 

( ಖಾಲಿ ಹುದ್ದೆ) 
ಕೆ.ಸುರೇಶ್, 

ಜಂಟಿ ನಿರ್ದೇಶಕರು, ಎಡಿಬಿ ವಿಭಾಗ, ಯೋಜನಾ ಇಲಾಖೆ 
ಉಪ ನಿರ್ದೇಶಕರು , ಜಿಲ್ಲಾ ಯೋಜನಾ ವಿಭಾಗ, ( ಖಾಲಿ ಹುದ್ದೆ) ಈ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ 
ಯೋಜನಾ ಇಲಾಖೆ. 

ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿದೆ. 
ಪಿ. ವಿ .ದೇಸಾಯಿ , 

ಮುಖ್ಯ ಯೋಜನಾಧಿಕಾರಿ , ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲೆ, 
ಯೋಜನೆ ಮತ್ತು ಅಂದಾಜು ಮೌಲ್ಯಮಾಪನಾಧಿಕಾರಿ , ಮಂಗಳೂರು ( ಖಾಲಿ ಹುದ್ದೆ) 
ಜಿಲ್ಲಾ ಪಂಚಾಯತ್, ಬೆಳಗಾಂ . 
ಎಸ್. ಸಂಪೂರ್ಣ೦ , 

ನಿರ್ದೇಶಕರು , ಎಡಿಬಿ ವಿಭಾಗ , ಯೋಜನಾ ಇಲಾಖೆ 
ಸಂಶೋಧನಾಧಿಕಾರಿ , 

( ಶ್ರೀ ಡಿ.ಜಯರಾಂ ಇವರ ರಜೆಯಿಂದ ತೆರವಾಗಿರುವ ಹುದ್ದೆ) 
ಯೋಜನಾ ಮೇಲ್ವಿಚಾರಕ ಘಟಕ, ಆರ್ಥಿಕ ಇಲಾಖೆ, ಈ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಬೆಂಗಳೂರು. 

ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್.ತಿಪ್ಪೇಸ್ವಾಮಿ , 
ಸರ್ಕಾರದ ಉಪ ಕಾರ್ಯದರ್ಶಿ (ಆಡಳಿತ), 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


P . B . 665 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಪಿಡಿ 205 ಎಸ್ಎಂಸಿ 2013 , ಬೆಂಗಳೂರು, ದಿನಾಂಕ : 13ನೇ ನವೆಂಬರ್ , 2013. 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ ), ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರನ್ನು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಸೆಕ್ಷನ್ 7(1) ರನ್ವಯ ಈ ಇಲಾಖೆಯ ರಾಜ್ಯ ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ 
ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್. ರವೀಂದ್ರಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 666 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ - 5 ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 486 ಹೊಸಿಪ 2013, ಬೆಂಗಳೂರು, ದಿನಾಂಕ : 22ನೇ ನವೆಂಬರ್, 2013. 
ಶ್ರೀ ಎಂ .ಎನ್. ಬಾಬು ರಾಜೇಂದ್ರ ಪ್ರಸಾದ್, ಪೊಲೀಸ್ ಅಧೀಕ್ಷಕರು(ನಾನ್ ಐಪಿಎಸ್), ಬೆಸ್ಕಾಂ, ಬೆಂಗಳೂರು ಇವರನ್ನು ಉಪ ಪೊಲೀಸ್ 
ಆಯುಕ್ತರು , ಸಂಚಾರಿ ಪೂರ್ವ ವಿಭಾಗ, ಬೆಂಗಳೂರು ನಗರ ಇಲ್ಲಿ ಖಾಲಿಯಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾವಣೆ ಮಾಡಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ .ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R , 667 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 217 ಪಿಪಿಇ 2013, ಬೆಂಗಳೂರು, ದಿನಾಂಕ : 21ನೇ ನವೆಂಬರ್, 2013. 
ಶ್ರೀ ವಾಗೀಶ್ ವಿ.ಹಿರೇಮರ್, ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ ಗತಿ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರಿಗೆ 
ಜೇಷ್ಠತೆಯಲ್ಲಿ ಅವರಿಗಿಂತ ಕಿರಿಯ ಅಧಿಕಾರಿಯಾದ ಶ್ರೀ ಎನ್.ಎಸ್. ಪಾಟೀಲ್, ಸರ್ಕಾರಿ ಅಭಿಯೋಜಕರು ಇವರಿಗೆ ಮುಂಬಡ್ತಿ ನೀಡಿದ ಅಧಿಸೂಚನೆ 
ಸಂಖ್ಯೆ : ಒಣ 360 ಪಿಪಿಇ 2010, ದಿನಾಂಕ: 4 - 11 - 2011ರ ರೂ .18150 - 450 - 19500 -525 - 22650 - 600 - 26250 - 675 - 26925ರ ವೇತನ ಶ್ರೇಣಿಯಲ್ಲಿ 
ಕಿರಿಯ ಅಧಿಕಾರಿಯು ವರದಿ ಮಾಡಿಕೊಂಡ ದಿನಾಂಕದಿಂದ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ( ಪಿಪಿಪಿ) 1978ರ ನಿಯಮ 
2 ಉಪನಿಯಮ 1( ಎ) ರನ್ವಯ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲೇ ಮುಂದುವರೆಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 668 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು – ಬಿ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 102 ಕಗ್ನಸೇ 2013, ಬೆಂಗಳೂರು, ದಿನಾಂಕ : 21ನೇ ನವೆಂಬರ್ , 2013. 
ಕರ್ನಾಟಕ ಗೃಹರಕ್ಷಕ ಅಧಿನಿಯಮ 1962ರ (ತಿದ್ದುಪಡಿ ನಿಯಮಗಳು 2003) ನಿಯಮ 3ಬಿರ ಉಪಕಲಂ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಡಾ|| ಕೆ. ಪ್ರಶಾಂತ ಶೆಟ್ಟಿ, ಪ್ಲಾಟ್ ನಂ . 402, ಪಾರ್ಕ್ ಅವೆನ್ಯೂ ಅಪಾರ್ಟ್‌ಮೆಂಟ್, ಸ್ವಾಮಿ ವಿವೇಕಾನಂದ ರಸ್ತೆ, 
ಅಜೇರ್‌ಕಡ, ಉಡುಪಿ ಇವರನ್ನು ಜಿಲ್ಲಾ ಗೃಹರಕ್ಷಕ ದಳದ ಗೌರವಸಮಾದೇಷ್ಟರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್. ಆರ್. ಪುಟ್ಟೇಗೌಡ, 
PR, 669 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 20 

ಒಳಾಡಳಿತ ಇಲಾಖೆ (ಪೊಲೀಸ್ ಸಹಾಯಕ ಸೇವೆಗಳು ). 


ಭಾಗ ೨ 


FIDTET OOZJE, Rondo, wao é , 9008 
HIGH COURT OF KARNATAKA 

NOTIFICATION 
No. GOB (1) 1/ 2013, Bangalore, Dated : 14 "" November, 2013. 


The following transfers and postings of Officers of Judicial Department in the cadre of District Judges are ordered in the interest 
of public service , to take effect immediately : 


SI.No. 


Name of the officer 
Sri. V .G . Tigadi 


Present Charge 
Presiding Officer, Industrial 
Tribunal, Bangalore . 
Prl . District & Sessions Judge , 
D .K . Mangalore . 


02 


Sri. Choudapurkar 
Arun 


Sri. V .V . Angadi 


District & Sessions Judge , U .K . 
Karwar . 


Charge to which posted 
Prl. City Civil & Sessions Judge , 
Bangalore City . (Vacant post) 
Proposed for appointment as Presiding Officer 
Industrial Tribunal , Bangalore . 
( Vice Sri. V .G . Tigadi transferred ). 
Proposed for appointment as Director , 
Bangalore Mediation Centre , Bangalore . 
(Vacant post). 
Proposed for appointment as Director, 
Karnataka Judicial Academy, Bangalore 
(Vacant post). 
Prl. District & Sessions Judge , Belgaum . 
(Vacant post). 
Prl . District & Sessions Judge , Mysore . 
(Vice Sri . M . S . Sankolli transferred ). 


04 


Sri. M .S .Sankolli 


Prl. District & Sessions Judge , 
Mysore . 


05 


Sri . P . Krishna Bhat 


06 


Smt. K .S . Mudagal 


Prl. District & Sessions Judge, 
Raichur . 
District Judge, OOD , 
Prl. Secretary to Government, 
Dept. of Law , Justice & Human 
Rights, Bangalore . 
(ON REPATRIATION ) 
District Judge , OOD , Registrar 
( Judicial), High Court of 
Karnataka , Bangalore . 


07 


Sri. K . B . Changappa 


08 


Smt. H .S . Kamala 


Prl. Judge, Family Court, Mysore. 


09 


Sri. P .G . M . Patil 


Judge, Family Court, Belgaum . 


Judge, Family Court, Shimoga . 


Smt. Savithri 
Vinayaka 
Sri. M .Ramesh Rao 


1 


Sri. A . S .Bellunke 


XXXIII Addl. City Civil & Sessions 
Judge , Bangalore City 
Addl. District & Sessions Judge , 
Mandya 
| Addl . District & Sessions Judge , 
Belgaum . 


Sri. Chandrashekar 
Patil 


Services are placed at the disposal of the 
Government for being appointed as 
Prl. Secretary to Government, Dept. of Law , 
Justice & Human Rights , Bangalore . 
(Vice Smt. K .S . Mudagal transferred ). 
Prl. District & Sessions Judge, Chickmagalur. 
(Vacant post). 
Prl. District & Sessions Judge, Raichur. 
(Vice Sri . P . Krishna Bhat transferred). 
Prl. District & Sessions Judge, Haveri . 

(Vacant post). 
| Prl. District & Sessions Judge, Dharwad . 

(Vacant post). 
District & Sessions Judge , Chikkaballapura . 
(Vacant post). 
Prl . District & Sessions Judge , Mandya . 
(to take effect from 1 - 12 - 2013 in the vacancy 
that will be caused due to retirement of 
Sri. Shivalingegowda on 30 -11- 2013 ). 
Prl. District & Sessions Judge, Shimoga. 
(to take effect from 1-12 -2013 in the vacancy 
that will be caused due to retirement of 
Sri. R . M . Shettar on 30 - 11 - 2013 ). 
District & Sessions Judge , U . K . Karwar. 

(Vice Sri. V . V . Angadi transferred ). 
Prl. District & Sessions Judge , Hassan . 
( to take effect from 1 - 1 - 2014 in the vacancy 
that will be caused due to retirement of 
Sri. J. S . Somashekara on 31 - 12 - 2013 ). 
Prl. District & Sessions Judge , D .K . Mangalore . 
(Vice Sri. Choudapurkar Arun transferred ). 


Sri. Angadi 
Sharaschandra 
Basappa 


XXXI Addl. City Civil & Sessions 
Judge , Bangalore City 


15 


Sri. D . R .Renake 


| Addl. District & Sessions Judge , 
Haveri. 
II Addl. Prl. Judge , Family Court, 
Bangalore . 


16 


Sri. V .G . Bopaiah 


17 


Sri. B . V . Prakash 


Judge, Family Court , Bijapur. 


By Order of the High Court, 

B . A . Patil , 

Registrar General, 
High Court of Karnataka, Bangalore . 


P . R . 670 


ಭಾಗ ೨ 


FIDTET OOZJE, Rondo, wao é , 9008 
HIGH COURT OF KARNATAKA 

NOTIFICATION 
No. GOB (1) 1/ 2013, Bangalore, Dated : 14 "" November, 2013. 


The following transfers and postings of Officers of Judicial Department in the cadre of District Judges are ordered in the interest 
of public service , to take effect immediately : 


SI. No . 


Name of the officer 
Sri. N .C . Srinivasa 


01 


Present Charge 
II Addl. District & Sessions Judge , 
Belgaum . 


02 


Sri. P .N .Desai 


District Judge, OOD , Addl. Registrar 
General, High Court ofKarnataka - 
Dharwad Bench , Dharwad . 
II Addl. District & Sessions Judge , 
Bijapur. 


Charge to which posted 
Proposed for appointment as Addl. Registrar 
General, High Court of Karnataka – Dharwad 
Bench , Dharwad . (Vice Sri. P .N .Desai transferred ). 
Proposed for appointment as Registrar (Judicial), 
High Court of Karnataka , Bangalore . 
(Vice Sri. K . B .Changappa transferred ). 
Proposed for appointment as Addl. Registrar 
General, High Court of Karnataka - Gulbarga 
Bench , Gulbarga . (Vice Sri. Rajmohan Srivatsava 
transferred ). 
II Addl. District & Sessions Judge , Bijapur. 
(Vice Sri. R .B . Dharmagoudar- transferred ). 


03 


| Sri. R . B .Dharmagoudar 


Sri . Rajmohan 
Srivatsava 


District Judge , OOD , Addl. Registrar 
General, High Court of Karnataka - 
Gulbarga Bench , Gulbarga. 


By Order of Hon ble the Chief Justice , 

B . A . Patil, 

Registrar General, 
P . R . 671 

High Court ofKarnataka , Bangalore. 
HIGH COURT OF KARNATAKA 

NOTIFICATION 
No . GOB (1) 1/2013 , Bangalore, Dated : 6th November, 2013. 
The following transfers and postings of Officers of Judicial Department in the cadre of District Judges are ordered in the interest 
of public service , to take effect immediately : 


SI.No . 


Present Charge 


Charge to which posted 


Name of the 

officer 
Sri. B . A .Patil , 


01 


02 


Sri. H .P .Sandesh , 


Registrar (Recruitment), 
High Court of Karnataka, Bangalore. 
Registrar 
(Infrastructure & Maintenance), 
High Court ofKarnataka, Bangalore . 
Registrar 
(Statistics & Review ), 
High Court of Karnataka, Bangalore. 


03 


Sri. K .Natarajan , 


Proposed for appointment as Registrar General, 
High Court of Karnataka , Bangalore. (Vacant Post) 
Proposed for appointment as 
Registrar (Administration ), 
High Court of Karnataka , Bangalore . (Vacant Post) 
Proposed for appointment as 
Registrar (Recruitment), 
High Court ofKarnataka , Bangalore . 
( Vice Sri. B . A .Patil - transferred ) 
Proposed for appointment as Registrar (Vigilance ), 
High Court of Karnataka, Bangalore. (Vice Sri. John 
Michael Cunha - transferred ) 
Proposed for appointment as Registrar ( Infrastructure & 
Maintenance), High Court of Karnataka , Bangalore . 
(Vice Sri. H .P .Sandesh – transferred) 
Proposed for appointment as Registrar ( Statistics & 
Review ), High Court of Karnataka , Bangalore . 
(Vice Sri. K .Natarajan - transferred ) 


04 


| 


Sri. S . Y .Irannavar, 


District & Sessions Judge , 
Chikkaballapura . 


05 


Sri . K .S . Bilagi, 


XXV Addl City Civil & Sessions 
Judge, Bangalore City . 


06 


Sri. Ramachandra 
D . Huddar, 


|| Addl. District & Sessions Judge , 
Hassan . 


By Order of Hon ble the Chief Justice , 

K . B .Changappa , 

Registrar General I/C , 
High Court of Karnataka , Bangalore . 


P . R . 672 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 

ಭಾಗ ೨ 
HIGH COURT OF KARNATAKA 

NOTIFICATION 
No .GOB(1)246 /2007 , Bangalore, Dated : 7th November, 2013 . 
It is hereby notified that the Court of XLVI Addl. City Civil & Sessions Judge , Bangalore City (CBI Court – CCH -47) is 
shifted from the premises of the City Civil Court Complex to the Vacant Court situated at Parappana Agrahara , Bangalore , 
for the limited purpose of conducting the case No . RC 13 (A )/ 2012 against Sri. Janardhana Reddy and others , before the said 
Court on 08- 11 - 2013 . 

By Order of Hon ble the Chief Justice , 

B . A . Patil , 

Registrar General, 
P . B . 673 

High Court of Karnataka, Bangalore . 


HIGH COURT OF KARNATAKA 

NOTIFICATION 
No. GOB (1) 257/ 2006 , Bangalore, Dated : 31st October, 2013, 


In exercise of the powers conferred by sub -section ( 1) of Section 13 of the Code of Criminal Procedure , 1973 (Central Act 2 of 
1974), the High Court of Karnataka hereby confers powers of Judicial Magistrate of the Second Class on Ms.Charulata Somal, I.A . S . 
Probationer and appoints her as Special Judicial Magistrate under sub -section (2 ) of Section 13 of the said Code , during her 
training period from 05 - 11 - 2013 to 31- 12 -2013, for trial of cases which are to be transferred to her by the Prl. District and Sessions 
Judge, Dharwad. 


By Order of the High Court, 

K . B .Changappa, 

Registrar General I/c, 
High Court of Karnataka , Bangalore . 


P . R . 674 


HIGH COURT OF KARNATAKA 

NOTIFICATION 
No . GOB(O) 257/ 2006 , Bangalore, Dated : 31st October, 2013. 


In continuation of this office notification No . GOB (1) 257 /2006 dated : 06 -09 -2013 and in exercise of the powers conferred by 
sub -section ( 1) of Section 13 of the Code of Criminal Procedure , 1973 (Central Act 2 of 1974 ), the High Court of Karnataka hereby 
confers powers of Judicial Magistrate of the Second Class on Sri. Suralkar Vikas Kishor, I.A .S . Probationer of Karnataka (2012 batch ) 
and appoints him as Special Judicial Magistrate under sub -section (2) of Section - 13 of the said Code for trial of cases transferred to him 
by the District and Sessions Judge, U .K .,Karwar from 23-09 -2013 to 20 -04 - 2014 . 

By Order of the High Court , 

_ K . B. Changappa, 

Registrar General I/c , 
P . R . 675 

High Court of Karnataka, Bangalore . 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 88 ಇಬಿಎಸ್ 2013, ಬೆಂಗಳೂರು, ದಿನಾಂಕ : 28ನೇ ನವೆಂಬರ್ , 2013 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್ ಮುಖ್ಯ ಪರಿವೀಕ್ಷರುಗಳಿಗೆ 
ರೂ .44250 - 1050 - 45300 - 1200 -52500 - 1350 - 60600ಗಳ ವೇತನ ಶ್ರೇಣಿಯ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗೆ 
ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕ್ರಮ ಅಧಿಕಾರಿ ಹೆಸರು ಮತ್ತು 

ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ ಹೆಚ್ . ಬಿ. ಲಕ್ಷ್ಮೀಶ್, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಮೈಸೂರು 
ಮೈಸೂರು 
ಶ್ರೀ ಡಿ.ಎಲ್. ನಾಗರಾಜು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು 
ಮಂಗಳೂರು 

ಉತ್ತರ, ಬೆಂಗಳೂರು 


ಸಂಖ್ಯೆ 


6 


ಭಾಗ ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


೧೫ 


ಕ್ರಮ 
ಸಂಖ್ಯೆ 


ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 


ಅಧಿಕಾರಿ ಹೆಸರು ಮತ್ತು 

ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ ಪಿ. ಮಹಮ್ಮದ್ ಜಾವೀದ್ ರಬ್ಬಾನಿ, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಉತ್ತರ , 
ಬೆಂಗಳೂರು 


ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು , 
ಕೇಂದ್ರ ಕಛೇರಿ, ಬೆಂಗಳೂರು 


ಶ್ರೀ ಎಂ . ಎಸ್ . ಬಸವರಾಜು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಪೂರ್ವ, ಬೆಂಗಳೂರು 


ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ದಕ್ಷಿಣ, ಬೆಂಗಳೂರು 


ಶ್ರೀ ಎಂ . ವಿ . ಶಶೀಧರ್, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬಳ್ಳಾರಿ 


ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಧಾರವಾಡ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ 


P. R, 13 
Sc - 100 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 88 ಇಬಿಎಸ್ 2013 , ಬೆಂಗಳೂರು, ದಿನಾಂಕ : 28ನೇ ನವೆಂಬರ್, 2013 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವಿದ್ಯುತ್ ಮುಖ್ಯ ಪರಿವೀಕ್ಷರುಗಳಿಗೆ 
ರೂ . 40050 -1050 - 45300 -1200 - 52500 -1350 - 56550ಗಳ ವೇತನ ಶ್ರೇಣಿಯ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 
ಕ್ರಮ ಅಧಿಕಾರಿ ಹೆಸರು ಮತ್ತು 

ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
ಸಂಖ್ಯೆ 

ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ ಕೆ.ಬಿ. ಶಶಿರಾಜ್ , ವಿದ್ಯುತ್ ಪರಿವೀಕ್ಷಕರು-1, ಕೇಂದ್ರ ಕಛೇರಿ, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಚಿತ್ರದುರ್ಗ 
ಬೆಂಗಳೂರು 
ಶ್ರೀ ಟಿ.ಎ. ಸಂಪತ್ ಕೃಷ್ಣಮಾಚಾರ್‌, ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಮೈಸೂರು ಉತ್ತರ , ಮೈಸೂರು 

ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಮೈಸೂರು 
ಶ್ರೀ ಬದರಿ ನಾರಾಯಣ ಬಾಬು, ವಿದ್ಯುತ್ ಪರಿವೀಕ್ಷಕರು - 2 , ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು , ಬೆಂಗಳೂರು ಉತ್ತರ , 
ಕೇಂದ್ರ ಕಛೇರಿ, ಬೆಂಗಳೂರು 

ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಂಗಳೂರು ಉತ್ತರ, ಬೆಂಗಳೂರು 
ಶ್ರೀ ಪಿ . ಜಯರಾಂ, ವಿದ್ಯುತ್ ಪರಿವೀಕ್ಷಕರು , 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಪಶ್ಚಿಮ , ಬೆಂಗಳೂರು 

ಬೆಂಗಳೂರು ಹೆಚ್ಚುವರಿ ದಕ್ಷಿಣ, ಬೆಂಗಳೂರು 
5 ಶ್ರೀ ಕೆ.ವಿ. ಸದಾನಂದ, ವಿದ್ಯುತ್ ಪರಿವೀಕ್ಷಕರು, ಹಾಸನ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬೆಳಗಾವಿ 
6 ಶ್ರೀ ಎ. ಜೆ. ಕಾಂತರಾಜು, ವಿದ್ಯುತ್ ಪರಿವೀಕ್ಷಕರು, ಧಾರವಾಡ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 

ಬೆಂಗಳೂರು ಹೆಚ್ಚುವರಿ ಪೂರ್ವ, ಬೆಂಗಳೂರು 
ಶ್ರೀ ಬಿ. ಪಿ . ನಾಗರಾಜು, ವಿದ್ಯುತ್ ಪರಿವೀಕ್ಷಕರು, 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಗುಲ್ಬರ್ಗಾ 
ಬೆಂಗಳೂರು ದಕ್ಷಿಣ, ಬೆಂಗಳೂರು 
ಶ್ರೀ ಮುರಿಗೆಪ್ಪ ಎಸ್. ಪರದ್ , ವಿದ್ಯುತ್ ಪರಿವೀಕ್ಷಕರು, | ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬಳ್ಳಾರಿ 
ಹೆಚ್ಚುವರಿ ದಕ್ಷಿಣ , ಬೆಂಗಳೂರು 
ಶ್ರೀ ಕೆ.ಎಸ್. ಆಂಜನಪ್ಪ, ವಿದ್ಯುತ್ ಪರಿವೀಕ್ಷಕರು, 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಪೂರ್ವ, ಬೆಂಗಳೂರು 

ಬೆಂಗಳೂರು ಹೆಚ್ಚುವರಿ ಉತ್ತರ , ಬೆಂಗಳೂರು 
ಶ್ರೀ ಎಂ .ಎನ್. ರಾಜು , ವಿದ್ಯುತ್ ಪರಿವೀಕ್ಷಕರು -3, 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಕೇಂದ್ರ ಕಛೇರಿ, ಬೆಂಗಳೂರು 

ಬೆಂಗಳೂರು ಹೆಚ್ಚುವರಿ ಪಶ್ಚಿಮ , ಬೆಂಗಳೂರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೬ , ೨೦೧೪ 


ಭಾಗ ೨ 


ಕ್ರಮ 


ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಮಂಗಳೂರು 


ಅಧಿಕಾರಿ ಹೆಸರು ಮತ್ತು 

ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ ಎಂ . ಆರ್. ಶ್ರೀನಿವಾಸಮೂರ್ತಿ, ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಕೇಂದ್ರೀಯ, ಬೆಂಗಳೂರು 
ಶ್ರೀ ಎಸ್ . ಬಿ . ಖಾನಾಪುರ್ , ವಿದ್ಯುತ್ ಪರಿವೀಕ್ಷಕರು, 
ಗುಲ್ಬರ್ಗಾ 
ಶ್ರೀ ಎ. ಬಿ. ಮುರಿಗೇಶ್, ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಉತ್ತರ, ಬೆಂಗಳೂರು 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಪಶ್ಚಿಮ , ಬೆಂಗಳೂರು 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಪೂರ್ವ, ಬೆಂಗಳೂರು 


P . R . 14 
Sc - 100 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ . ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಇಎನ್ 88 ಇಬಿಎಸ್ 2013, ಬೆಂಗಳೂರು, ದಿನಾಂಕ : 28ನೇ ನವೆಂಬರ್ , 2013 


ಸಂಖ್ಯೆ 


ಕ್ರಮ 


ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್ ಮುಖ್ಯ ಪರಿವೀಕ್ಷರುಗಳಿಗೆ 
ರೂ . 36300 - 900 -39000 - 1050 - 45300 - 1200 - 52500 - 1350 - 53850ಗಳ ವೇತನ ಶ್ರೇಣಿಯ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗೆ ಸ್ಥಾನಪನ್ನ 
ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 
ಅಧಿಕಾರಿ ಹೆಸರು ಮತ್ತು 

ಮುಂಬಡ್ತಿ ನೀಡಿನೇಮಿಸಲಾದ ಹುದ್ದೆ 
ಸಂಖ್ಯೆ 

ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
1 | ಶ್ರೀ ಕೆ. ಪದ್ಮನಾಭ , ಉಪ ವಿದ್ಯುತ್ ಪರಿವೀಕ್ಷಕರು, ಹಾಸನ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಪಶ್ಚಿಮ , 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಪಶ್ಚಿಮ , 

ಬೆಂಗಳೂರು 
ಶ್ರೀ ಹೆಚ್ . ಎಸ್. ವೆಂಕಟೇಶ್, ಉಪ ವಿದ್ಯುತ್ ಪರಿವೀಕ್ಷಕರು , ವಿದ್ಯುತ್ ಪರಿವೀಕ್ಷಕರು, 
ಮೈಸೂರು ಉತ್ತರ 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬಳ್ಳಾರಿ 


ಶ್ರೀ ಬಿ.ಕೆ. ವೆಂಕಟರೆಡ್ಡಿ, ಉಪ ವಿದ್ಯುತ್ ಪರಿವೀಕ್ಷಕರು, 
ಧಾರವಾಡ 


ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಉತ್ತರ , 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು ಉತ್ತರ, ಬೆಂಗಳೂರು 
ವಿದ್ಯುತ್ ಪರಿವೀಕ್ಷಕರು, ತಾಂತ್ರಿಕ - 2 , ಕೇಂದ್ರ ಕಛೇರಿ, ಬೆಂಗಳೂರು 


| ವಿದ್ಯುತ್ ಪರಿವೀಕ್ಷಕರು, ಬಿಜಾಪುರ 


| ಶ್ರೀ ಕೆ. ನಾಗರಾಜು, ಉಪ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಉತ್ತರ 
ಶ್ರೀ ಹೆಚ್.ಎಸ್. ಚಿಕ್ಕಣ್ಣನವರ್, ಉಪ ವಿದ್ಯುತ್ ಪರಿವೀಕ್ಷಕರು, 
ಬಿಜಾಪುರ 
ಶ್ರೀ ಕೆ. ಎಂ . ಕಾಂತರಾಜು, ಉಪ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಹೆಚ್ಚುವರಿ ದಕ್ಷಿಣ -2 , ಬೆಂಗಳೂರು 
ಶ್ರೀ ಸಿ.ಎಸ್. ಮುರಳೀಧರ್ , ಉಪ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರುಕೇಂದ್ರೀಯ 


| ವಿದ್ಯುತ್ ಪರಿವೀಕ್ಷಕರು, ರಾಯಚೂರು 


| ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ದಕ್ಷಿಣ, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು ಹೆಚ್ಚುವರಿ ದಕ್ಷಿಣ, ಬೆಂಗಳೂರು 


ವಿದ್ಯುತ್ ಪರಿವೀಕ್ಷಕರು, ಹಾಸನ 


| ಶ್ರೀ ಜಿ . ರವಿಕುಮಾರ್, ಉಪ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ಪಶ್ಚಿಮ , ಬೆಂಗಳೂರು 
ಶ್ರೀ ಕೆ. ಹೆಚ್ . ಶ್ರೀನಿವಾಸ, ಉಪ ವಿದ್ಯುತ್ ಪರಿವೀಕ್ಷಕರು, 
ಚಿತ್ರದುರ್ಗ 


ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ಉತ್ತರ , 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು ಹೆಚ್ಚುವರಿ ಉತ್ತರ, ಬೆಂಗಳೂರು 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಮುಂಬಡ್ತಿ ನೀಡಿನೇಮಿಸಲಾದ ಹುದ್ದೆ 


ಕ್ರಮ 

ಅಧಿಕಾರಿ ಹೆಸರು ಮತ್ತು 
ಸಂಖ್ಯೆ 

ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
10 | ಶ್ರೀ ಬಿ . ಸುಬ್ರಹ್ಮಣ್ಯ, ಉಪ ವಿದ್ಯುತ್ ಪರಿವೀಕ್ಷಕರು , 

ಬೆಂಗಳೂರು ಪೂರ್ವ, ಬೆಂಗಳೂರು 
ಶ್ರೀ ಎಲ್. ಮೇಘ ನಾಯ್ಕ, ಉಪ ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ದಕ್ಷಿಣ, ಬೆಂಗಳೂರು 
ಶ್ರೀ ಟಿ.ಎಲ್. ಹನುಮಂತ ನಾಯ್ಕ, 
ಉಪ ವಿದ್ಯುತ್ ಪರಿವೀಕ್ಷಕರು - 1, ಕೇಂದ್ರ ಕಛೇರಿ, ಬೆಂಗಳೂರು 

ಶ್ರೀ ಡಿ. ಸಿದ್ದಪ್ಪ, ಉಪ ವಿದ್ಯುತ್ ಪರಿವೀಕ್ಷಕರು, ಶಿವಮೊಗ್ಗ 
14 | ಶ್ರೀ ಅಲ್ತಾಫ್ ಹುಸೇನ್ ಜಕಾರ್ತಿ , ಉಪ ವಿದ್ಯುತ್ ಪರಿವೀಕ್ಷಕರು, 

ಮಂಡ್ಯ 
ಶ್ರೀ ಚಂದ್ರಶೇಖರ್‌ ಎಂ . ಕಡಕೋಳ, 
ಉಪ ವಿದ್ಯುತ್ ಪರಿವೀಕ್ಷಕರು, ಶಿರಸಿ 
ಶ್ರೀ ಹೇಮಂತ್ ಕುಮಾರ್ ಹೆಚ್.ಎನ್., 
| ಉಪ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ಪೂರ್ವ 


ವಿದ್ಯುತ್ ಪರಿವೀಕ್ಷಕರು, 
ಬೆಂಗಳೂರು ದಕ್ಷಿಣ, ಬೆಂಗಳೂರು 
ವಿದ್ಯುತ್ ಪರಿವೀಕ್ಷಕರು, ತಾಂತ್ರಿಕ- 1, 
ಕೇಂದ್ರ ಕಛೇರಿ, ಬೆಂಗಳೂರು 
ವಿದ್ಯುತ್ ಪರಿವೀಕ್ಷಕರು, ( ಪರವಾನಿಗೆ) 
ಕೇಂದ್ರ ಕಛೇರಿ, ಬೆಂಗಳೂರು 
ವಿದ್ಯುತ್ ಪರಿವೀಕ್ಷಕರು, ಶಿರಸಿ 
ವಿದ್ಯುತ್ ಪರಿವೀಕ್ಷಕರು, ಮೈಸೂರು ಉತ್ತರ , 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಮೈಸೂರು 
ವಿದ್ಯುತ್ ಪರಿವೀಕ್ಷಕರು, ಧಾರವಾಡ, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಧಾರವಾಡ 
ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಪೂರ್ವ, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಪೂರ್ವ, 
ಬೆಂಗಳೂರು 
ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ಪಶ್ಚಿಮ , 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು ಹೆಚ್ಚುವರಿ ಪಶ್ಚಿಮ , ಬೆಂಗಳೂರು 


16 


17 | ಶ್ರೀ ಶ್ರೀನಿವಾಸ ಎಂ . ಸಿ. ಉಪ ವಿದ್ಯುತ್ ಪರಿವೀಕ್ಷಕರು, 

ಬೆಂಗಳೂರು ಹೆಚ್ಚುವರಿ ದಕ್ಷಿಣ -l 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ. ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 


P . B . 15 
SC - 100 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಆಕುಕ 300 ಪಿಟಿಡಿ 2013, ಬೆಂಗಳೂರು, ದಿನಾಂಕ : 19ನೇ ಡಿಸೆಂಬರ್, 2013 . 
ಆಯುಷ್ ಇಲಾಖೆಯಲ್ಲಿ ಬೋಧಕ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಯು 2014ನೇ ಸಾಲಿನಲ್ಲಿ 60 ವರ್ಷ 
ವಯೋಮಿತಿ ಪೂರೈಸುವುದರಿಂದ ಸದರಿ ಅಧಿಕಾರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95 (1) ರನ್ವಯ ಅವರ ಹೆಸರಿನ ಮುಂದೆ 
ಸೂಚಿಸಿರುವ ದಿನಾಂಕದಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ವಯೋ ನಿವೃತ್ತಿ ಹೊಂದುವ 


ಕ್ರ. ಸಂ . 


| 


ಜನ್ಮ ದಿನಾಂಕ 


ದಿನಾಂಕ 


ಪ್ರಾಧ್ಯಾಪಕರ ಹೆಸರು ಮತ್ತು 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಡಾ|| ಸೈಯದ್ ಅನೀಸ್ ಅಹಮದ್, ಪ್ರಾಧ್ಯಾಪಕರು , 
| ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು 


08 - 06 - 1954 


30 - 06 - 2014 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ನರಸಿಂಹರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ ಮತ್ತು ಸಮನ್ವಯ ) 


P . R . 17 


INFORMATION TECHNOLOGY, BIOTECHNOLOGY 
AND SCIENCE AND TECHNOLOGY SECRETARIAT 

NOTIFICATION 

No . ITD 24 DIS 2013, Bangalore, Dated: 21 -09- 2013. 
In view of recent transfers of Officers in the Department of Public Enterprises, IT, BT Department and KEONICS , the following 
changes in the Board of Directors are effected with immediate effect: 


೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


ಭಾಗ ೨ 


Sl. No. 


Former Board of Directors 
Sri Rajeev Chawla, IAS , Principal Secretary to Govt. 
Dept. of Public Enterprises 
Sri I. S. N . Prasad , IAS , Principal Secretary / Secretary 
to Govt. Dept . of IT , BT and S & T 
Sri J Parthasarathi, Director, STPI, Bangalore 


Present Incumbent and nominated to the Board of Directors 
Dr. H . Basker, IAS, Principal Secretary to Govt. Dept. of Public 
Enterprises 
Sr. Srivatsa Krishna , IAS , Secretary to Govt. Dept. of IT, 
BT and S & T 
Sri P .K . Das, Director, STPI, Bangalore . 


3 


. 


BY ORDER AND IN THE NAME OF THE GOVERNOR OF KARNATAKA , 

M . VASUDEV MURTHY, 

Deputy Secretary to Government 
P . R . 16 

Information Technology , Biotechnology and Science 

and Technology Department. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 488 ಪಿಐಎಂ 2013, ಬೆಂಗಳೂರು, ದಿನಾಂಕ : 19ನೇ ಡಿಸೆಂಬರ್, 2013. 
ಆಯುಷ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವೈದ್ಯಾಧಿಕಾರಿಗಳು 2014ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿ 
ಪೂರೈಸುವುದರಿಂದ ಸದರಿ ವೈದ್ಯಾಧಿಕಾರಿಗಳಿಗೆ ಕರ್ನಾಟ 

ಸದರಿ ವೈದ್ಯಾಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95 (1) ರನ್ವಯ ಅವರ ಹೆಸರಿನ ಮುಂದೆ 
ಸೂಚಿಸಿರುವ ದಿನಾಂಕಗಳಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕ್ರ. ಸಂ . 


ಜನ್ಮ ದಿನಾಂಕ 


ವಯೋ ನಿವೃತ್ತಿ ಹೊಂದುವ 

ದಿನಾಂಕ 


29 - 01 - 1954 


31 - 01 - 2014 


08 - 03 -1954 


31 - 03 - 2014 


08 - 06 - 1954 


30 - 06 - 2014 


ವೈದ್ಯಾಧಿಕಾರಿಗಳ ಹೆಸರು, ಪದನಾಮ ಮತ್ತು 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಡಾ || ಎಂ . ನಾಗರಾಜ , ಹಿರಿಯ ವೈದ್ಯಾಧಿಕಾರಿ ( ಆಯುರ್ವೇದ), 
ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ , ಮಡೇನೂರು, ಹಾಸನ ತಾ & ಜಿಲ್ಲೆ 
ಡಾ | ಎ . ಪಿ. ರವಿ , ಹಿರಿಯ ವೈದ್ಯಾಧಿಕಾರಿ (ಆಯುರ್ವೇದ), 
ಜಿಲ್ಲಾ ಆಯುಷ್ ಆಸ್ಪತ್ರೆ, ತುಮಕೂರು 
ಡಾ|| ಉಜ್ಜಪ್ಪ ಎಸ್. ಮಾಳಾಪುರ , ಹಿರಿಯ ವೈದ್ಯಾಧಿಕಾರಿ ( ಆಯುರ್ವೇದ), 
ಪಂಚಕರ್ಮ ವಿಭಾಗ, ಮೆಗ್ಗಾನ್ ಬೋಧನಾ ಆಸ್ಪತ್ರೆ, ಶಿವಮೊಗ್ಗ 
ಡಾ | ಸಿದ್ದರಾಮಯ್ಯ ಕೆ. ಕುರ್ತಕೋಟಿ, ಹಿರಿಯ ವೈದ್ಯಾಧಿಕಾರಿ (ಆಯುರ್ವೇದ), | 
ತಾರಾನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ 
ಮತ್ತು ಆಸ್ಪತ್ರೆ, ಬಳ್ಳಾರಿ 
ಡಾ|| ಈಶ್ವರಯ್ಯ ಎಸ್. ಹಿರೇಮರ್, ಹಿರಿಯ ವೈದ್ಯಾಧಿಕಾರಿ ( ಆಯುರ್ವೇದ), 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಕೊಪ್ಪಳ 
| ಡಾ||ತೋಟಾರಾಧ್ಯ , ಹಿರಿಯ ವೈದ್ಯಾಧಿಕಾರಿ (ಆಯುರ್ವೇದ), 
ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಮಂಡ್ಯ 
ಡಾ|| ಎನ್. ರಮೇಶ್, ಹಿರಿಯ ವೈದ್ಯಾಧಿಕಾರಿ (ಹೋಮಿಯೋಪತಿ), 
ಸರ್ಕಾರಿ ಹೋಮಿಯೋಪತಿ ಆಸತ್ರೆ, ಬೆಂಗಳೂರು 


01 - 08 - 1954 


31 - 07 - 2014 


5 


06 - 08 - 1954 


31 - 08 - 2014 


18 - 11 - 1954 


30 - 11 - 2014 


18 - 12 - 1954 


31 - 12 - 1954 


PR, 18 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ನರಸಿಂಹರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ ಮತ್ತು ಸಮನ್ವಯ ) 
HIGH COURT OF KARNATAKA 

NOTIFICATION 
No. GOB(I) 1/ 2013, Bangalore, Dated : 3rd December, 2013 


The Presiding Officers of the Courts mentioned at Column No . 1 is concurrently appointed as the Presiding Officers of the 
Courts mentioned at Column No. 2. with immediate effect and until further orders : 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೬ , ೨೦೧೪ 


Designation of the Presiding Officer 


Name of the vacant courts to which concurrent 

appointment is made 

2 


XXXV Addl. City Civil and Sessions Judge . Bangalore City 
LI Addl. City Civil and Sessions Judge . Bangalore City . 


XXXIII Addl. City Civil and Sessions Judge, Bangalore City . 
XXXI Addl . City Civil and Sessions Judge , Bangalore City. 


BY ORDER OF THE HIGH COURT , 

B . A .PATIL , 
REGISTRAR GENERAL 


P . R . 19 


HIGH COURT OF KARNATAKA 

NOTIFICATION 
No. LCA- II. 11 (Rtmt)/2011, Bangalore , Dated : 201h December, 2013 
Sri.J. Chandrashekaraiah , Chief Administrative Officer, working in the Prl. District & Sessions Court , Chickballapur , 
is permitted to retire from service on attaining the age of superannuation w .e.f., the afternoon of 31.01. 2014 , under Rule 95 ( 1) of 
K . C . S . Rules . 


BY ORDER , 
C .S . KRISHNAMURTHY, 

ASSISTANT REGISTRAR , 
HIGH COURT OF KARNATAKA , BANGALORE 


P . R . 20 


HIGH COURT OF KARNATAKA 

NOTIFICATION 
NO : HCBB - 236 /2013 , BANGALORE , DATED 16TH DECEMBER 2013 

WINTER VACATION OF 2013 


The High Court will remain closed for Winter Vacation from Monday the 23rd December 2013 to Tuesday the 31st December 
2013 (Both days inclusive ). 

No appeals , Petitions or Applications and any other paper of Civil nature including Vakalathnama will be received during 
the Vacation except in cases where it is sought to obtain urgent interim orders like stay orders , interim directions and temporary 
injunctions etc. 

Criminal Appeals, Criminal Revision Petitions, Criminal Petitions and urgent applications in Criminal matters will be received 
during the Winter Vacation . 

There will be no sittings during Winter Vacation at Dharwad and Gulbarga Benches. Urgent matters of the nature 
specified above pertaining to Dharwad and Gulbarga Benches may be filed / moved before the Principal Bench at Bangalore . 

During the Winter Vacation , the working hours of the office of the High Court of Karnataka. Principal Bench at Bangalore, 
Dharwad Bench and Gulbarga Bench shall be from 10 .15 AM to 02 .00 PM , except on Vacation Court Sitting Days . On Vacation Court 
Sitting Days, the working hours shall be from 10 . 15 AM to 05 .00 PM . Saturday the 28th December 2013 will not be working day during 
Winter Vacation . 

Papers will be received from 10. 30 AM to 12 .30 PM on working days, except on Vacation Court Sitting Days. On vacation Court 
Sitting days papers will be received from 10. 30 AM to 3.00 PM . 

Vacation Benches mentioned hereunder will sit on Tuesday the 24th , Friday the 27th and Tuesday the 31st December 2013 
in the Court Halls mentioned against them on the " SITI1NG DAY" noted below at 10 . 30 AM during the Vacation to hear urgent matters . 
Matters of the nature referred to above filed during vacation and inclusive of the day previous to the sitting day will be posted before the 
respective Benches . The cases filed on the sitting day will not be posted on that day. except by the Special Orders of the Vacation 
Bench . 


On the day of sitting , after completion of the work of the Division Bench , Hon ble Judges sitting in Division Bench will sit single 
and take up Single Bench matters . 

Memos for posting will not be entertained by the Registrar (Judicial) or the Deputy Registrar during Winter Vacation . Motions 
to take up the case /s shall be made before the respective Benches . 


FIDTET OOZJE, Rondo, wao é , 9008 


ಭಾಗ ೨ 


PRINCIPAL BENCH AT BANGALORE 
23 . 12 .2013 TO 31. 12 .2013 

Sitting Day 

24. 12 . 2013 
COURT 

VACATION 
HALL 

SINGLE BENCHES 
Hon ble Mr. Justice A .N .Venugopala Gowda 


COURT 
HALL 


VACATION 

DIVISION BENCH 
Hon ble Mr. Justice A .N .Venugopala Gowda 

AND 
Hon ble Mr. Justice B .Manohar 
(All Division Bench matters ) 


Hon ble Mr. Justice B .Manohar 

Hon ble Mr. Justice K . N .Phaneendra 
23. 12 . 2013 TO 31. 12.2013 

Sitting Day 

27 . 12 . 2013 
COURT 

VACATION SINGLE BENCHES 
HALL 

Hon ble Mr. Justice A . N .Venugopala Gowda 


VACATION DIVISION BENCH 


COURT 
HALL 


Hon ble Mr. Justice A .N .Venugopala Gowda 

AND 
Hon ble Mr. Justice B .Manohar 
(All Division Bench matters ) 


11 


Hon ble Mr. Justice B . V . Pinto 

Hon ble Mr. Justice B .Manohar 
23. 12 . 2013 TO 31. 12 . 2013 

Sitting Day 

31. 12 . 2013 
COURT 

VACATION SINGLE BENCHES 
HALL 

Hon ble Mr. Justice A .S .Pachhapure 


VACATION DIVISION BENCH 


COURT 
HALL 


Hon ble Mr. Justice A . S . Pachhapure 


AND 


10 


Hon ble Mrs . Justice Rathnakala 
| (All Division Bench matters ) 


Hon ble Mr. Justice A . V .Chandrashekara Hon ble 
Mrs . Justice Rathnakala 


By Order of Hon ble The Chief Justice , 

P . N . DESAI, 

Registrar ( Judicial) 
High Court of Karnataka , Bangalore 


P . R . 21 


HIGH COURT OF KARNATAKA 

NOTIFICATION 
No. GOB (I) 1/2013, BANGALORE , DATED : 03RD DECEMBER , 2013. 
The Presiding Officer of the court of | Addl. District and Sessions Judge , Mysore is concurrently appointed as the Presiding 
Officer of the court of Prl . District and Sessions Judge , Mysore with immediate effect, till the newly posted officer Smt.K . S .Mudagal 
reports for duty . 

BY ORDER OF THE HIGH COURT, 

B . A .PATIL , 
P . R . 22 

REGISTRAR GENERAL 


HIGH COURT OF KARNATAKA 

NOTIFICATION 
No. GOB (1) 28 / 2013, BANGALORE , DATED : 5 DECEMBER , 2013 . 


In pursuance of Rule 118 -A ( 1) of K . C .S .Rs. and as per Government Order No. FD 05 SRS 2012 , dated 14 .06 .2012 sanction 
is hereby accorded for payment of cash equivalent of leave salary for Earned Leave at the credit of the following retired Judicial Officers , 
subject to maximum of 300 days, on the date of their attaining the age of superannuation i.e., 30 .11.2013. It is certified that no 
Departmental Enquiry was pending against the said Officers , as on that date . 

1. Sri.Pandurang V . Singrt, 1 Addl. District and Sessions Judge, Bangalore Rural District, Bangalore. 
2. Sri. B . Shivalingegowda, Prl, District and Sessions Judge ,Mandya . 
3. Sri. R . M . Shettar , Prl. District and Sessions Judge , Shimoga . 
4 . Sri.Thimrnegowda , XL Addl. City Civil and Sessions Judge , Bangalore City . 

BY ORDER OF HON BLE THE CHIEF JUSTICE , 

B . A .PATIL , 
P . R . 23 

REGISTRAR GENERAL 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು 


